ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


p ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 


: 559 
: ಶ್ರೀ ಅರವಿಂದ ಕುಮಾರ್‌ ಅರಳಿ 
: 05.02.2021 


ಉತ್ತರಿಸುವವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇಶನರ ಮತ್ತು ಹಿರಿಯ ನಾಗರಿಕರ 
ಸಬಲೀಕರಣ ಇಲಾಖೆ ಸಚಿವರು | 
ಕಸಂ. ಪ್ರಶ್ನೆ ಉತ್ತರ 
ಅ) |ಬೀದರ್‌ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಬೀದರ್‌ ಜಿಲ್ಲೆಯಲ್ಲಿ ನಡೆಯುತ್ತಿರುವ ವೈದ್ಧಾಶ್ರಮ'`'ಮತ್ತು 


ವೃದ್ಧಾಶ್ರಮ, ಡೇ-ಕೇರ್‌ ಸೆಂಟರ್‌, 
ಅನಾಥ ಮಕ್ಕಳ ಕುಟೀರ, ಸಾಂತ್ಸನ 
ಕೇಂದ್ರಗಳು ಕೇವಲ ನಾಮಕವಾಸ್ತೆ 
ಮಾತ್ರ ನಡೆಯುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ಬಂದಿದ್ದರೆ, ಅಂತಹ 
ಸಂಸ್ಥೆಗಳಾವುವು: ಕ್ಷೇತ್ರವಾರು ವಿವರ 


ನೀಡುವುದು; ಮತ್ತು ಇಂತಹ 
ಸಂಸ್ಥೆ ಗಳ ವಿರುದ್ಧ ಸರ್ಕಾರ 
ತೆಗೆದುಕೊಂಡ ಕ್ರಮವೇನು; ಸದರಿ 
ಸಂಸ್ಥೆ ಗಳಿಗೆ 2017 ರಿಂದ 


2021ರವರೆಗೆ ಎಷ್ಟು ಅನುದಾನ 
ಬಿಡುಗಡೆ ಮಾಡಲಾಗಿದೆ? (ವಿವರ 
ನೀಡುವುದು) 


ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಗಳು ಕೇವಲ 
ನಾಮಕವಾಸ್ತೆ ಮಾತ್ರ ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುವುದಿಲ್ಲ. ಅದರೆ ಜಿಲ್ಲೆಯಲ್ಲಿ ಸೋಮೆಶ್ವರ ವೃದ್ಧಾಶ್ರಮ, 
ಸುಭಾಷ ಚೌಕ್‌, ಭಾಲ್ವಿ ತಾಲ್ಲೂಕು, ಜಿ॥ ಬೀದರ. ಕೇಂದ್ರ 
ಸರಕಾರದಿಂದ ನಡೆಯುತ್ತಿರುವ ಸಂಸ್ಥೆಯನ್ನು ತನಿಖೆ ಮಾಡುವ 
ಸಂದರ್ಭದಲ್ಲಿ ಇಲ್ಲಿ ಕಟ್ಟಡದ ಶಿಥಿಲಾವ್ಯವಸ್ಥೆ ಮತ್ತು ಕಡಿಮೆ 
ಪ್ರಮಾಣದ ಫಲಾನುಭವಿಗಳು ಇರುವುದರಿಂದ ಸಂಸ್ಥೆಯನ್ನು 


ಸ್ಥಗಿತಗೊಳಿಸಿ 2ನೇ ಕಂತಿನ ಅನುದಾನ ಬಿಡುಗಡೆ 
ಮಾಡಿರುವುದಿಲ್ಲ. 
ಜಿಲ್ಲೆಯಲ್ಲಿ ಅಗತ್ಯ ಮೂಲಭೂತ ಸೌಕರ್ಯದಿಂದ 


ನಡೆಯುತ್ತಿರುವ ವೃದ್ಧಾಶ್ರಮಗಳು ಹಾಗೂ ಹಿರಿಯ ನಾಗರಿಕರ 
ಹೆಗಲು ಯೋಗಕ್ಷೇಮ ಕೇಂದ್ರದ ವಿವರ ಮತ್ತು 2017 ರಿಂದ 
2021ರ ವರೆಗೆ ಬಿಡುಗಡೆಯಾಗಿರುವ ಅನುದಾನದ ಮೊತ್ತವನ್ನು 
ಅನುಬಂಧ-1ರಲ್ಲಿ ಒದಗಿಸಿದೆ. 

ಬೀದರ ಜಿಲ್ಲೆಯಲ್ಲಿ 2017-18ನೇ ಸಾಲಿನಲ್ಲಿ 06 ನಿರ್ಗತಿಕ 
ಮಕ್ಕಳ ಕುಟೀರಗಳಿದ್ದು, 2018-19ನೇ ಸಾಲಿನಲ್ಲಿ 06, 2019- 
20ನೇ ಸಾಲಿನಲ್ಲಿ 06 ನಿರ್ಗತಿಕ ಕುಟೀರಗಳಿದ್ದು, ಚಿದಂಬರ 
ಶಿಕ್ಷಣ ಸಂಸ್ಥೆ, ಸಿದ್ದಾರೂಢ ಮಠ, ಬೀದರ. ನಿರ್ಗತಿಕ ಮಕ್ಕಳ 
ಕುಟೀರ, ಗುಂಪಾ, ಬೀದರ ಸಂಸ್ಥೆಯನ್ನು ರದ್ದು 
ಪಡಿಸಲಾಗಿರುತ್ತದೆ. 

2020-21ನೇ ಸಾಲಿನಲ್ಲಿ 05 ನಿರ್ಗತಿಕ ಮಕ್ಕಳ ಕುಟೀರಗಳು 
ಕಾರ್ಯನಿರ್ವಹಿಸುತ್ತಿವೆ ಹಾಗೂ ಬೀದರ್‌ ಜಿಲ್ಲೆಯಲ್ಲಿ 5 
ಸಾಂತ್ಸನ ಕೇಂದ್ರಗಳು ಯೋಜನೆಯ ಮಾರ್ಗಸೂಚಿಯಂತೆ 
ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ (ಅನುದಾನದ 
ವಿವರವನ್ನು ಅನುಬಂಧ-2ರಲ್ಲಿ ಒದಗಿಸಿದೆ) 


ಸಂಖ್ಯೆ: ಮಮಳ 46 ಪಿಹೆಚ್‌ಪಿ 2021 


pe 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಇಲಾಖೆ ಸಚಿವರು 


ಸಂ) 


PN 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಅರವಿಂದ ಕುಮಾರ್‌ ಅರಳಿ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ:559ಕ್ಕೆ 


ಅನುಬಂಧ-1 
ಅನುದಾನ ಬಿಡುಗಡೆ ಮಾಡಿದ ವರ್ಷ 
ಶಸಂ ನೃದ್ಣಾಶಮಗಳ ತನನು 2017-18|2018-19|2019-20| 2020-21 ಒಟ್ಟು ಷರಾ 
ರಮಾಬಾಯಿ ಅಂಬೇಡ್ಕರ ; — 
ವ್ಯದಾಶಮ ಪಠಾಣ ಗಲ್ಲಿ 
1 ಔರಾದ ತಾ। ಔರಾರ ಅ ಜಿ 8.00 8.00 8.00 2.34 26.34 
ಬೀದರ. 
ಪಂಷಾರ ಗಾವಾದ 1 ps 
2 ವೃದ್ಧಾಶ್ರಮ ಬೀದರ 0. 0 0 3.80 3.80 
ಮ ಮೆಲೆ ಸೃದಾಶ್ರಮ IN - 
ಬದ್ರೋದಿನ್‌ ಕಾಲೋನಿ 
3 ವ jp ಜಿ! ಬೀದರ. 7.47 15,75 15.75 9.45 48.42 
(ಕೇಂದ್ರ: ಸರಕಾರ) 
ಮದರ "ತರಸಾ `ವೃದ್ಧಾತ್ರಮ - 
ಪಿ.ಡಬ್ಬ್ಯೂಡಿ ಕಛೇರಿ 
4 ಹಿಂದುಗಡೆ ಮಂಗಲಪೇಟ್‌ | 7.47 15.75 15.75 9.45 48.42 
ಬೀದರ. ತಾ॥ ಜಿ॥ ಬೀದರ 
(ಕೇಂದ್ರ ಸರಕಾರ) 
ಜಿಲ್ಲೆಯಲ್ಲಿ ಸಾಷುತ್ವರ ವೃದ್ಧಾಕ್ರಮ, 
ಸುಭಾಷ ಚೌಕ್‌ ಭಾಲ್ಕಿ ತಾ॥ ಭಾಲ್ಕಿ 
ತಾಲ್ಲೂಕು, ಜಿ॥ ಬೀದರ. ಕೇಂದ್ರ 
ಸರಕಾರದಿಂದ ನಡೆಯುತ್ತಿರುವ 
ಸೋಮೆಶ್ವರ ವೃದ್ಧಾಶ್ರಮ, ಸಂಸ್ಥೆಯನ್ನು ತನಿಖೆ ಮಾಡುವ 
ಸುಭಾಷ ಚೌಕ್‌ ಬಾಲ್ಡಿ ತಾ॥ - | ಸಂದರ್ಭದಲ್ಲಿ ಇಲ್ಲಿ ಕಟ್ಟಡದ 
5 ಭಾಲ್ಕಿ ತಾಲ್ಲೂಕು, ಜಿ॥ ರ. 8.97 18.03 18.90 9.45 54.48 ಶಿಧಿಲಾವ್ಯವಸ್ಥೆ ಮತ್ತು ಕಡಿಮೆ 
(ಕೇಂದ್ರ ಸರಕಾರ) ಪ್ರಮಾಣದ ಫಲಾನುಭವಿಗಳು 
ಇರುವುದರಿಂದ ಸಂಸ್ಥೆಯನ್ನು 
| ಸ್ಥಗಿತಗೊಳಿಸಿ 2ನೇ ಕಂತಿನ 
ಅನುದಾನ ಬಿಡುಗಡೆ 
ಮಾಡಿರುವುದಿಲ್ಲ. 
ಕ್ರಸಂ | ` ಹಿರಿಯ ನಾಗರಿಕರ`'ಹೆಗಲು 
ಯೋಗಕ್ಷೇಮ ಕೇಂದ್ರ. 2017-18|2018-19 2019-20 2020-21 ಒಟ್ಟು ಷರಾ 
1 ಹೆರಿ ‘Lo ಜ್ಞಾನ ದೀಪ ಸರ್ಕಾರದ ಆದೇಶ 
ರೂರಲ್‌ ಎಜುಕೇಷನ್‌ ಸಂಖ್ಯೇಮಇಗ5/ಖಹೆಚ್‌ಪ/2020, 
ಸೊಸೈಟಿ (ರಿ), ಹಾಲಹಿಪ್ಪರ್ಗಾ, ಬೆಂಗಳೂರು, 
ಭಾಲ್ಕಿ ತಾ॥, ಬೀದರ್‌ ಜಿಲ್ಲೆ g _ _ A ದಿನಾಂಕ:27.08.2020ರಲ್ಲಿ ಜೀದರ್‌ 
} 4 ಜಿಲ್ಲೆಯ ಹಿರಿಯ ನಾಗರಿಕರ 
ಹಗಲು ಯೋಗಕ್ಷೇಮ ಕೇಂದಕ್ಕೆ 
ಆಡಳಿತಾತ್ಮಕ ಮಂಜೂರಾತಿ 
ದೊರೆತಿದೆ. 


ಬಮಾನ್ಯ ವೆಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಅರವಿಂದ ಕುಮಾರ್‌ ಅರಳಿ ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ:559ಕ್ಕೆ 
ಅನುಬಂಧ-2 
ನಿರ್ಗತಿಕ ಮಕ್ಕಳ ಕುಟೀರ ಯೋಜನೆ ಅನುದಾನದ ವಿವರ . 


ಅನುದಾನ ನಡಾಗಡ ಮಾಡದ ವರ್ಷ ,  ರ್ಮ್ಯನರ್ವನಸುತ್ತರುವ ಸಾಸ್ಕಯ ಹಸರು 
ಜೆದಂಬರಕ್ಷಣ ಸಂಸ್ಥೆ, ಸಿದ್ದಾರೂಢ ಮಠ, "ಬೀದರ. 
2017-18 2018-19 | 2019-20 2020-21 ಒಟ್ಟು ನಿರ್ಗತಿಕ ಮಕ್ಕಳ ಕುಟೀರ, ಗುಂಪಾ, ಬೀದರ. ರವರ 


2019-20ನೇ ಸಾಲಿನಲ್ಲಿ ರದ್ದು ಪಡಿಸಲಾಗಿರುತ್ತದೆ. 

ಅಕ್ಕ '`ಮಹಾದೇನಿ "ಯುವಕ "ಮಂಡಳಿ ಗಾದಗಿ 
ನಿರ್ಗತಿಕ ಮಕ್ಕಳ ಕುಟೀರ, ಅಗ್ತಿಕಲ್ಲರ್‌ ಕಾಲೋನಿ, 
ಹಡಪದ ಅಪ್ಪಣ್ಣ ಚೌಕ್‌ (ವಿರುಪಾಕ್ಷಿ ಗಾದಗಿ ಹಳೆಮನೆ 
). ಬೀದರ. 


ಸೊಸೈಟಿ ಫಾರ ಎಕ್ಷನ್‌ ಇನ್‌ ರೊರಲ್‌ 
ಡೆವಲಪ್‌ಮೆಂಟ್‌ ಶಾರ್ಟ್‌ ಟೆಕ್ಸಾಲಜಿ ಬೀದರ ನಿರ್ಗತಿಕ 
ಮಕ್ಕಳ ಕುಟೀರ, ಚಿಟ್ಟಾವಾಡಿ, ಬೀದರ 


18.36 | 2700 | 2700 000 | 7236 [ನಸವ ಪಮಹಾವನ್‌ ಬಾರಟಿಬರ್‌ ಸ್ಸ್‌ ನಾಗನದ 
ಅಕ್ಕನಾಗಲಾಂಬಿಕಾ ನಿರ್ಗತಿಕ ಮಕ್ಕಳ ಕುಟೀರ, 
ತ್ರಿಪುರಾಂತ ತಾ.ಬ.ಕಲ್ಯಾಣ 


ಶ್ರೀ ಮಾಣಿಕ ಪ್ರಜು ಶಿಕ್ಷಣ ಸಂಸ್ಥೆ ಮಾಣಿಕನಗರ 
ತಾ:ಹುಮನಾಬಾದ, ನಿರ್ಗತಿಕ ಮಕ್ಕಳ ಕುಟೀರ, 
ಮಾಣಿಕನಗರ 


ರಮಾಬಾಯಿ ಅಂಬೇಡ್ಕರ ಮಹಿಳಾ "ಮಂಡಳ, `ಜನತಾ 
ಕಾಲೋನಿ, ಔರಾದ ನಿರ್ಗತಿಕ ಮಕ್ಕಳ ಕುಟೀರ ಔರಾದ: 


ಸಾಂತ್ಲಾನ ಯೋಜನೆ ಅನುದಾನದ ವಿವರ 


ಕಿತ್ತೂರ ರಾಣಿ`ಚೆನ್ನಮ್ಮಾ ಮಹಿಳಾ ಮಂಡಳ, ಬೀದರ 


ಸರಸ್ಪತಿ ಮಹಿಳಾ ಮಂಡಳಿ, ಭಾಲ್ವಿ 


ಮುಧೋಳ ಶ್ರೀ ಶಿವಯೋಗಿ`ತವಲಿಂಗೇತ್ನರ ಕಣ 
20.50 19.50 36.00 0.00 76.00 ಸಂಸ್ಥೆ, ಜೋಳದಾಪಕಾ ತಾ ಭಾಲ್ಕಿ 


ಅಕ್ಕಮಹಾದೇವಿ ಯುವತಿ ಮಂಡಳಿ, ಗಾದಗಿ ತಾ। ಜಿ 
ಬೀದರ 


ಹಿಂದೊಸ್ತಾನ್‌' ಲಿಬರಲ್‌ ಶಿಕ್ಷಣ ಸಂಸ್ಥೆ ಬೀದರ 


%kk 


